ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪಕ್ಷಿ ಸಂಖ್ಯೆ 1182 7 

ಸದಸ್ಕರ ಹೆಸರು ಶ್ರೀ ಎಸ್‌.ವೀಣಾ ಅಚ್ಚಯ್ಯ 

ಉತ್ತರಿಸುವ ದಿನಾಂಕ 22-09-2021 

ಉತ್ತರಿಸುವವರು ಮಾನ್ಯ ಮುಜರಾಯಿ, ಹಜ್‌'ಹಾಗೂ ವಕ್ಸ್‌ ಸಚೆವರು 


ಸಂ ಪುಶ್ನೆ ಉತ್ತರ 

ಈ ನದ ಅತ್ಯಂತ ಪವಿತ್ರ ಧಾರ್ಮಿಕ ಶ್ರದ್ಧಾ | ಕೊಡಗು ಜಿಲ್ಲೆಯ ತಲಕಾವೇರಿಯಲ್ಲಿ ಪ್ರವಾಸಿಗರು 
ಕೇಂದ್ರಗಳಲ್ಲಿ ಒಂದಾದ ಕೊಡಗು ಜಿಲ್ಲೆಯಲ್ಲಿನ | ತಮ್ಮ ಭೇಟಿಯ ಸಂದರ್ಭದಲ್ಲಿ ಧಾರ್ಮಿಕ ನಂಬಿಕೆಗಳಿಗೆ 
ತಲಕಾವೇರಿಯಲ್ಲಿ ಪ್ರವಾಸಿಗರು ತಮ್ಮ ಭೇಟಿಯ | ಧಕ್ಕೆ ಬರುವ ರೀತಿಯಲ್ಲಿ ನಡೆದುಕೊಳ್ಳುತ್ತಿರುವ 
ಸಂದರ್ಭದಲ್ಲಿ ಧಾರ್ಮಿಕ ನಂಬಿಕೆಗಳಿಗೆ ಧಕ್ಕೆ | ಪ್ರಕರಣಗಳು ಕಂಡು ಬಂದಿರುವುದಿಲ್ಲ. 
ಬರುವ ರೀತಿಯಲ್ಲಿ ನಡೆದುಕೊಳ್ಳುತ್ತಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ? 

ಆ) | ಬಂದಿದಲ್ಲಿ ಪವಿತ್ರ ಧಾರ್ಮಿಕ ಶ್ರದ್ಧಾ 
ಕೇಂದ್ರವಾದ ತಲಕಾವೇರಿಯನ್ನು ಪುವಾಸಿ 
ತಾಣದ ರೀತಿಯಲ್ಲಿ ಪರಿಗಣಿಸಿ ಧಾರ್ಮಿಕ ಶ್ರದ್ಧೆಗೆ 
ವಿರುದ್ದದ ರಿತಿಯ ಚಟುವಟಿಕೆಗಳನ್ನು ಅನ್ನಯಿಸುವುದಿಲ್ಲ. 
ಮಾಡುತ್ತಿರುವ ಪ್ರವಾಸಿಗರಿಗೆ ನಿರ್ಬಂಧಗಳನ್ನು 
ವಿಧಿಸುವ ಮೂಲಕ ಕ್ಷೇತದ ಧಾರ್ಮಿಕ 
ಪಾವಿತ್ಯತೆಯನ್ನು ಕಾಪಾಡಲು ಮುಜರಾಯಿ 
ಇಲಾಖೆ ಏನು ಕ್ರಮ ಕೈಗೊಂಡಿದೆ; 

ಇ) | ತಲಕಾಬೇರಿ ಕ್ನೇತ್ರದಲ್ಲಿ ಧಾರ್ಮಿಕ | ತಲಕಾವೇರಿ ಶ್ರೀ ಕೇತುದಲ್ಲಿ ಧಾರ್ಮಿಕ 
ಚಟುವಟಿಕೆಗಳಿಗೆ ಮಾತ್ರ ಅವಕಾಶವಿರುವಂತೆ ಚಟುವಟಿಕೆಗಳಿಗೆ ಮಾತ್ರ ಅವಕಾಶವಿರುವಂತೆ ಸ್ಪಷ್ಟ 
ಸುಷ್ಟ ಹಾಗೂ ಕಡ್ಡಾಯ ವಿಯಮ ಹಾಗೂ ಹಾಗೂ ಕಡ್ಡಾಯ ಮಾರ್ಗಸೂಚಿಗಳನ್ನು 


ಮಾರ್ಗಸೂಚಿಗಳನ್ನು ಅಳವಡಿಸಿ, 
ಪಾಲನೆಯಾಗುವಂತೆ ಮಾಡಲು 
ಕೂಡಲೇ ಸೂಕ್ತ ಕ್ರಮ ಕೈಗೊಳ್ಳುವುದೇ? 


ಅವುಗಳ 
ಸರ್ಕಾರ 


ಅಳವಡಿಸಲಾಗಿದ್ದು, ದೇವಾಲಯದ ಮುಂಭಾಗದಲ್ಲಿ 
ನಾಮಫಲಕಗಳನ್ನು ಅಳಪಡಿಸಿ ಪಾಲಿಸಲಾಗುತ್ತಿದೆ. 


ಸಂಖ್ಯೆ: ಕಂಇ 198 ಮುಸಪ್ರ 2021 


ಕ್‌ 
(ಪಶಿಕಲ್‌ ಅ. ಜೊಲ್ಳೆ) 


ಮುಜರಾಯಿ, ಹಜ್‌ ಹಾಗೂ ವಕ್ಸ್‌ ಸಚಿವರು 


